ಒಂದಾಣೆ ಮಾಲೆ ಚಂ | 
ಭೋಜರಾಜನ ಕಥೆಗಳು | 


| 

| 

ಬ 

| ಲೇಖಕ: | 
ಎನಂ್‌. ಗೋಪಾಲಕೃಷ್ಣ ಭಟ್‌, |. 
ಗ 

ಕ್ಕ 

1. 

| 


ವಿದ್ಯಾನ, ರಾ ಸ್ಟ್ರಭಃ ಷಾ ವಿಶಾ ರದ, ಎಡನಾಡು,. 


ಆ ತ್‌ ಅಯ ೧೦೧» ಘ೭ ಒಬ ಆಂ ಅ ಕಾಲ್‌ ಯಾರ ಸ ಕ ಟಕ್ಸ್‌ ಲೂ ಕೈ 
6 
ಡಾ 


1962 
(ಹಿಂದಿಯಿಂದ ಭಾಷಾಂತರ.) ಬೆಲೆಃ ೧ ಆಣೆ, 


ಒಬಂದಾಣೆ ವಾಲೆ -- ಮಂಗಳೂರು. 


ಇಶಿತಹಾಸ4 ಇರಾರರಹಾ ಸಮಾ ಸಲಹು ಷವಯ ಲಾಲಾ ಟೆ 





ಪರ 
ಚಾ ತ್‌ 


| 


ಜು ಸಾ ಗ ಶ್‌ ಲಕ್ಕ 


ಒಂದಾಣೆ ಮಾಲೆಯಲ್ಲಿ 








ಒಗಟುಗಳ ಪ್ರಕಟಣೆಗಳು: 


ಒಗಟುಗಳು ಕ 


(ಪುಸ್ತಕ ನಂಬ್ರ 1) 


ಜಾಣ್ಮೆಯ ಒಗಟುಗಳು 


| (ಪುಸ್ತಕ ನಂಬ್ರ 99) 


ಒಗಟನ ಗೊಂಚಲು 
/ (ಪುಸ್ತಕ ನಂಬ್ರ 104) 


/ ಒಂದಾಣೆ ಮಾಲೆ, ಪ್ರಭಾತ ಆಫೀಸು, 
ರಥಬೀದಿ, ಮಂಗಳೂರು-೧. 


ಜಾರು 2 ಇಂ ಚುಗು ಪ  ೂಖಟು ತ 





ಎಣೆ 6ೆ 


ಭೋಜರಾಜನ ಕಹೆಗಳು 


ರಿ 
ಒಂದು ದಿನ ಭೊ(ಜರಾಜನು ತನ್ನ ಆಸ್ಥಾನದಲ್ಲಿ ಕುಳಿತುಕೊಂಡಿ 
ದ್ದಾಗ, ಒಬ್ಬ ದೂತನು ಬಂದು, “ವಮಹಾಂಾಜಾ! ಓರ್ವ ವಿದ್ವಾಂಸರು 


ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ಅನಕೊಡನೆ ,ಅವರ ಪರಿನಾರವೂ 


ಇದೆ. ನಿನಪ್ಪ ಣೆ?* ಎಂದುವಿ ನನಂತಿಸಿದರು. 

ಚೋಜಶಾಜನು ಒಂದು ನಿಮಿಷ ಆಲೋಚಿಸಿ, ಆ ಬಳಿಕ ಒಬ್ಬ 
ಸೇವಕರಿಂದ ಒಂದು ಶಟ್ಟಿ ತುಂಬಾ ಹಾಲನ್ನು ತರಿಸಿದನು. ಹಾಲನ್ನು 
ದೂತನ ಕೆ ಯಲ್ಲಿ ಕೊಟ್ಟು, “ಇದನ್ನು ಬ್ರಾಹ್ಮ ಣಸಿಗೆ ತೋರಿಸಿ ಉತ್ತರ 
ವನ್ನು ತೆಗೆದುಕೊಂಡು ಕಾ| ವಾಖಾಕಾಜರ ಕೇಳಿದ ಪ್ರಶ್ನೆ ಯಿಂದೆಂದು 


ಹೇಳು? ಎಂದನು, ದೂತನು ಹಾಲಿನ ತಟ್ಟಿ ಯೊಡನೆ ತೊಂಟು, ಆ 


ವಿದ್ವಾಂಸನಲ್ಲಿಗೆ ಬಂದು ಅವನಿಗೆ ಅದನ್ನು ಕೊಟ್ಟು, ಅದಕ್ಕುತ್ತ ರಕೊಡ 
ಬೇಕೆಂಬುದಾಗಿ ಮಹಾರಾಜರ ಆಜ್ಞೆ, ಈ ಗದಿಕ್ದ ನಾ ತಿಳಿಸಿದನು, 

ಅನಿದ್ವಾಂಸ ಬ್ರಾಹ್ಮಣನು ತುಸು ಯೋಚಿಸಿ, ಆ ಬಳಿಕ ಆ ಹಾಲಿಗೆ 
ಸಕ್ಕರೆಯನ್ನು ಬೆರಿಸಿ, ಅದನ್ನು ಹಿಂದೆ ಕೊಟ್ಟ ನು. 

ದೊತನು ಪುನಃ ಭೋಜರಾಜನಲ್ಲಿಗೆ ಬಂದು ಬ್ರಾಹ್ಮಣನು ಕೊಟ್ಟ 
ಉತ್ತರವನ್ನು ತಿಳಿಸಿದನು. ಭೋಜರಾಜನಿಗೆ ಇದನ್ನು ಕೇಳಿ ಸರಮ 
ಸಂತೋಷವಾಯಿತು, ಅವನು ಮಂತ್ರಿಯೊಡನೈೆ “ಈ ಖಜ್ರಾಹ್ಮಣನು 
ಬಹಳ ಚತುರಣಾದ ವಿದ್ವಾಂಸನಾಗಿರುವನು.. ಇವನು ನಮ್ಮ ಆಸ್ಥಾನ 
ದಲ್ಲಿ ಇತ6ಂ ಪಂಡಿಶರೊಂದಿಗೆ ಇರಬೇಕು? ಎಂದು ಹೇಳಿದನು. 

ಭೋಜರಾಜ ಮತ್ತು ಬ್ರಾಹ್ಮಣರೊಳಗೆ ನಡೆದ. ಸ್ವಾರಸ್ಯದ ಈ 
ಪ್ರಶ್ನೋತ್ತರಗಳ ಅರ್ಥವು ಹೀಗಿತ್ತು: “ನನ್ನ್ನ ಆಸ್ಥಾ ನದಕ್ಗಿ' ಓಡಳಷ್ಟು 
ವಿದ್ವಾಂಸರಿದ್ದಾರೆ, ಇನ್ನು ವಿದ್ವಾಂಸರಿಗೆ ಸ್ಥಳವಿಲ್ಲ? "ಎಂಬ ಅರ್ಥದಿಂದ 
ಭೋಜರಾಜನು ಪೂರ್ತಿ ತುಂಬಿದ ಹಾಲಿನ ಲೋಟನನ್ನು ಕಳಿಸಿದನು. 
ಅ ಚತುರ ಬ್ರಾಹ್ಮಣನಾದರೋ, “ಹಾಲಿನಲ್ಲಿ ಸಕ್ಕರೆ ಬೆರೆತುಕೊಳ್ಳಲು 


ವಾಡಟಾ ಡಿ ಜಾ 


ಸಾಧ್ಯವಿನೆ, ಸಕ್ಕಕೆ ಬೆರಿತ ಹಾಲು ರುಚಿಕರವೂ ಅಗುವುದು. ಅಂತೆಯೇ 
ನಾನು ನಿಮ್ಮು ಇಶರ ವಿದ್ವಾಂಸಕೊಡಕೆ ಕೂಡಿಕೊಂಡರೆ ನಿಮ್ಮ ಒಡ್ಡೋ 
ಲಗದ ಕಾಂತಿಯು ಹೆಚ್ಚುವುದು? ಎಂಬ ಅಭಿಪ್ರಾಯದಲ್ಲಿ ಹಾಲಿನ 
ರೋಟದಲ್ಲಿ ಸಕ್ಕರೆ ಹಾಕಿ ಕಳಿಸಿದರು. ಬ್ರಾಹ್ಮಣನ ಮನೋಗತವನ್ನು 
ಚತುರನಾದ ಭೋಜರಾಜನು ಅರ್ಥನತಾಡಿಕೊಂಡನು- 

ಭೋಜರಾಜನು ಆ ಬ್ರಾಹ್ಮಣನನ್ನು ಆಸ್ಥಾನದಲ್ಲಿ ವಿದ್ವಾಂಸನಾಗಿ 
ನೇನಿಸಿದ್ದರೂ, ಅತನನ್ನು ಇನ್ನೂ ಪರೀಕ್ಷಿಸುವ ಮನಸ್ಸುವತಾಡಿದನು. 
ತನ್ನ ಸೇನಕರ ಸಹಾಯದಿಂದ ಆ ಬ್ರಾಹ್ಮನಲ್ಲಿಗೆ ಹೋಗಿ ಉಳಿದುಕೊಂಡಿ 
ರುವ ಸ್ಥಳವನ್ನು ತಿಳಿದುಕೊಂಡು ಅವರಿದ್ದಲ್ಲಿಗೆ, ಕಟ್ಟಿಗೆಯವನ ನೇಷ 
ನನ್ನು ಧರಿಸಿ, ತಲೆಯಲ್ಲೊಂದು ಕಟ್ಟಗೆಯ ಹೊಕೆಯನ್ನಿಟ್ಟುಕೊಂಡು 
ಹೋಗಿ ತಲನಿದನು, 

ಬ್ರಾಹ್ಮಣನ ಪರಿವಾರಫು ಕೋಟಿಯ ಹೊರಗೆ ಇರುವ ನದಿಯ 


ದಡದಲ್ಲಿ ತಂಗಿಕೊಂಡಿತ್ತು. ತುಂಬ್ನಾಹಳೆಯ ಆಲದ ಮರದ್ಮಬುಡಿದಲ್ಲಿ & 


ಅನರು ವಿಶ್ರಮಿಸಿಕೊಳ್ಳುಕ್ತಿದ್ದರು, ಭೊಜರಾಜನು ಅನರಿದ್ದಲ್ಲಿಗೆ 
ತಲಪುನ ಪೇಳಿಗೆ ಕೋಟಿಯ ಜಾಗಿಲು ನುಚ್ಚಲ್ಪಟ್ಟತು, ಕೂಡಲೇ 
ಕಬ್ಬಿಗೆಯನನ ಪೇಸದಲ್ಲಿದ್ದ ಭೋಜಂಾಜನು ಅವರ ಬಳಿಗೆ ಹೋಗಿ 
“ಸ್ವಾಮಿ, ಶಾವಾರು?” ಎಂಬುದಾಗಿ ಪ್ರಶ್ನಿಸಿದನು, ಜ್ರಾಹ್ಮಣನು ತನ್ನ 
ವಿಷಯಗಳನ್ನೆಲ್ಲಾ ಕಟ್ಟಗೆಯನನಿಗೆ ಸವಿಸ್ಪಾರವಾಗಿ ಹೇಳಿದನು. ಆಗ 
೪ ಕಟ್ಟಿಗೆಯವನು “ಸ್ಟಾನಿೂ, ಈಗ ಾತ್ರೆಯಾಯಿತು. ಕೋಟಿಯೊಳಗೆ 
ಇನ್ನು ಹೋಗುವಂತಿಲ್ಲ. ತಾಪ ಇಲ್ಲೇ ನಿಶ್ರಮಿಸಿಕೊಳ್ಳ ಬೇಉಾಗುವುದು, 
ನಾನೂ ಈ ದಿನ ನನ್ನ ಕಟ್ಟಿಗೆ ಮಾರಲು ಸಾಧ್ಯವಾಗಲಿಲ್ಲ. ನಾಳೆಯ 
ದಿನ ಬೆಳಿಗ್ಗೆ ನಾನು ಕೋಟಿಯನ್ನು ಪ್ರವೇಶಿಸಿ, ಕಟ್ಟಿಗೆಯನ್ನು ವಿಕ್ರಯಿಸ 
ಬೇಕಾಗಿದೆ, ನನ್ನ ಮುನೆಯು ದೂರವಾದುದರಿಂದಹಿಂದಿರುಗುವಂತಿಲ್ಲ 
ನಾನೂ ತನ್ಮೊಡನೆ ಇಲ್ಲೇ ಮಲಗಿಕೊಳ್ಳುನೆನುಗ ಎಂದು ಹೇಳಿದನು. 
ಬ್ರಾಹ್ಮಣನು ಇದಕ್ಕೆ ಸಮ್ಮತಿಸಿದತು. 
ಕಳ್ಳರ ಭಯದಿಂದಲ್ಕೂ ದುಷ್ಪಪ್ರಾಣಿಗಳ ನಿಷಾಸವಾದ ಕಾಡು 
ಹತ್ತಿರಧಿರುವುದರಿಂದಲೂ, ರಾತ್ರೆಯ ವೇಳೆಗೆ ಪ್ರತಿ ಜಾನುಕ್ಕೊಬ್ಬನು 
ಎಚ್ಚರಥಿದ್ದು ಕಾನಲು ನಡೆಸಬೇಕೆಂದು ನಿರ್ಣಯಿಸಿದರು. ಅಂತೆಯೇ 


ತಾ 


ಮೊದಲಿನ ಸರತಿ ಬ್ರಾಹ್ಮಣನದಾಯಿ ತ, ಅತನ ಪತ್ನಿ, ಮಗ ಮತ್ತು 
ಸೊಸೆ ಮಲಗಿ ಫಿದ್ದೆ ಹೋದರು, 

ಕಟ ಗೆಯ ನು ಮಲಗಿದ್ದ ರೂ ಎಚ್ಚರದಲ್ಲೆ ಇದ್ದ ನು, ಶುಸಂ 
ಹೊತ್ತು 'ನಕೌನದಿಂದಿದ್ದು ಬಳಿಕ ಸನುಯಃ ಸಾಧಿಸಿ ಅನನು ಒಂದು 
ಶ್ಲೊ ಕದ ಅರ್ಥಭಾಗವನ್ನು ಹೇಳಿದನು, ಅದಶ ಅರ್ಥವು ಹೀಗಿತ್ತುಃ 
“ಘನ ಪ್ರಪಂಚದಲ್ಲಿ ಬರ ಮೂರು ವಸ್ತುಗಳು ಸಾರಪುಳ್ಳ ವುಗಳು,* 

ತೆ ಅರ್ಥ ।1 ಟ್ರಾಹ್ಮಣನು, ಕ್ಯ ಶ್ಲೋಕವನ್ನು : 
ಪೂರ್ತ್ಕಿಮಾಡಿದನು. ಅದಕ ಅರ್ಥವು ಹೀಗಿತ್ತು: “ಈ ಪ್ರಸಂಚದಲ್ಲಿ 
ಬರೇ ಮೂರು ವಸ್ತುಗಳು ಸಾೇವುಳ್ಳ ಪ್ರಗಳು, `ಅವು-_ ಕಾಶಿಯ ಐಾಸ್ಕ 
ಸಜ್ಜನ ಸಹವಾಸ ಮತ್ತು ಈಶಸೇವೆ ಎ? 

ರಾತ್ರೆಯ ಎರಡನೆಯ ಜಾಮ ಪಾರಂಭವಾಗಲುು, ಬ್ರಾಹ್ಮಣನು 
ಮಲಗಿದನು. ಆತನ ಪತ್ನಿಯು ಎದ್ದು ಕುಳಿತು. ಕಾವಲು ಕಾಯತೊಡ 
ಗಿದಳು.. ಸಮಯ ನ ಕಟಗೆಯವನು ನೊದಲು ಹೇಳಿದ್ದ ಅರ್ಧ 
ಶ್ಲೋಕನನ್ನೇ ಹೇಳಿದನು. ನ್ನ್ನ ಈ ರೀತಿ 
ಪೂರ್ತಿಮಾಡಿದಳು: “ಉಣ್ಣು ಪುದಕ್ಕೆ ಸಿಹಿಯಾದ ಮೊಸರು, ಪೂಜಿಸು 
ವುದಕ್ಕೆ ದೀವರ ಎರಡು ಪಾದಕಮಲಗಳು ಇವೇ ಆ ಮೂರು ವಸ್ತುಗಳು. 

ಎರಡನೆಯ ಜಾವವು ಕಳೆಯಿತು. ಈ ಬಾರಿ ಉವಲಿನ ಸರದಿಯಕಿ 
ಬ್ರಾಹ್ಮಣಪುತ್ರನದಾಗಿತ್ತು. ಕಟ್ಟಿಗೆಯವನು ಸಮಯಾವಕಾಶವನ್ನೆೇ 
ನಿರೀಕ್ಸಿಸಿಕೊಂಡಿದ್ದು, ಬಳಿಕ ಕೇಳಿದನು: “ಲೋಕದಲ್ಲಿ ಯಾನ ಸ್ಥಳದಲ್ಲಿ 
ವಾಸಿಸುವುದರಿಂದ ವಕಾನವನು ಸುಖಪಡುತ್ತಾನೆ?? 

ಮಾವನ ಮನೆಯೇ ಅತಿ ಸುಖದ ಸ್ಥಾನವು. ಆದುದರಿಂದಲೇ 
ಶಿನನಃ ಹಿವಕಾಲಯದಲ್ಲಿಯೂೂ ವಿಷ್ಮವು ಕ್ಷೀರಸಾಗರದಲ್ಲಿಯೂ ನೆಲೆ 
ನಿಂತಿದ್ದಾರೆ” ಎಂದು ಬ್ರಾಹ್ಮಣಕುವತಾರನು ಉತ್ತರಿಸಿದ. 

ರಾತ್ರೆಯ ಇಡೆಯ ಜಾವದಲ್ಲಿ ಬ್ರಾಹ್ಮಣನ ಸೊಸೆಯು ಕಾವಲು 
ಕಾಯಲು ಆರಂಭಿಸಿದಳು. ಅಕೆಯನಿ ಆ ವರೆವಿಗೂ ಫಿದ್ರಿಸಿರಲಿಲ್ಲ, 


_ ಅವಳು ಆ ವರೆವಿಗೂ ನಡೆದ ಪ್ರಶ್ನೋತ್ತರಗಳನ್ನು ಕೇಳಿದ್ದಳು. ಅಪ್ರಗಳ 


ಆಧಾರದಿಂದ ಈತನು ಭೋಜರಾಜನ ಪಂಡಿತವರ್ಗ ದವನೋ, ತಪ್ಪಿದಲ್ಲಿ 
ಭೋಜರಾಜನೋ ಆಗಿರಬಹುದೆಂದು ಊಹಿಸಿದಳ್ಳು, ಉಕೆಯುಈ 


ರೀತಿಯಾಗಿ ಊಶೆನಾಪ್ರಸಂಚದಲ್ಲೇ ಶಲ್ಲೀನಳಾಗಿದ್ದಾಗೆ ಕಟ್ಟಿ ಗೆಯವನ್ನು 
“ಪ್ರಪಂಚದ ಸಾರವೆಂದರೆ ನಾರಿ ಎಂದು ಹೇಳಿದನು. 
ಕೂಡಲೇ ಆಕೆಯು, “ಸತ್ಯ; ಒಂದು ವೇಳೆ. ಈ ಜಗತ್ತಿನಲ್ಲಿ ಹೆಣು 
ಇಲ್ಲದಿರುತ್ತಿ ದ್ದರೆ ಬಡವರ ರ! ಜಾನೆ ಭೋಜರಾಜಮ [ಗೆ ಜನ್ಮಿಸು 
ತ್ರ ದ್ದ? ನಂದು ಹೇಳಿದಳು. 

ತನ್ನ ಗುಟ್ಟು ರಟ್ಟಾ ಯಿತೆಂದೂೂ ಶಾನಾರೆಂದು ಅಕೆ ತಿಳಿದುಕೊಂಡಿ 
ದ್ದಾ ಬಾ ಕಲ್ಪ 'ಸೆಯವನ ವೇಸದಲ್ಲಿದ್ದ ಭೋಜರಾಜನಿಗೆ ಕಿಳಿಯಿತು. 
ಬೆಳೆಗಾಡ ಕೂಡಲೇ ಅಶನು ಅಲ್ಲಿಂದೆದ್ದು *೨ರಮನೆಗೆ ನಡೆದನು, ಅನಂತರ 
ಶುಂಬಿದ ಒಡ್ಡೋಲಗದಲ್ಲಿ ಆ ವಿದ್ರಾ ಸ ಬ್ರಾಹ್ಮಣನಿಗೆ ಆಸ್ಥಾನದಲ್ಲಿ 
ವಿದ್ಯಾಂಸನಾಗಿರುವಂತೆ ನೇಮಿಸಿದ್ದ ಲೆ ಆನಾರಹಿ ಅನನ ಪ”ಐಾರಕ್ಕೂ 
ಜೀನನೋಪಾಯವನ್ನು ಕಲ್ಪಿ ಸಿಕೊಟ್ಟ ನು. 

೦ 0೦ ೦ 0. ೦ 
ಈ 

ಅದೊಂದು ದಿನ ಭೋಜರಾಜನು ಕವಿಗಳೊಂದಿಗೆ ಚರ್ಚೆಯನ್ನು 
ನಡೆಸುತ್ತಿದ್ದಾಗೆ ದೂತನೋರ್ವನು ಬಂದು, ಬಾಹ್ಮಣ ಸ್ತ್ರೀಯೊಬ್ಬಳು 
ಸನ್ನಿಧಿಯ ದರ್ಶನೋತಶ್ಪು ಕಳಿ:ಗಿರುವಳೆಂದು ತಿಳಿಸಿದನು. ಅವಳನ್ನು 
ಆದರ ಪೂರ್ವಕವಾಗಿ ಒಳಗೆ ಕರಿಶರುವಂತೆ ಭೋಜರಾಜನು ಅಜ್ಜೆಯಿತ್ತು, 
ಆ ದೂತನನ್ನು ಕಳಿಸಿದನು. 
| ಸ್ತ್ರೀಯು ಒಳಗೆ ಬಂದಳು. ಭೋಜರಾಜನ ಕಾಲದಲ್ಲಿ ಜನಸಾ 

ಮಾನ್ಯರೂ ಸಾಕಸ್ಟು ವಿದ್ಯಾವಂತರಾಗಿದ್ದರು. ಭೋಜರಾಜನ ದರ್ಶ 
ನಾಸೇಕ್ಸಿಯಾದ ಆ ಸ್ತ್ರೀಯು ಶಾನು ವಿದ್ಯಾವಂತಳೆಂದು ನಿವೇದಿಸಿ 
ಕೊಂಡಳು. ಅನಳನ್ನು ಹರೀಕ್ಷಿಸಲು ಭೋಜರಾಜನು ಕೆಳಗಿನ ಶೊ ಕ 
ಪಾಡವೊಂದನ್ನು ಹೇಳಿದರು... *ಕಂವಣ 'ಗಯಾವವೂಂ' ಹ 
(ಹಾಲನ್ನು ಯಾವುದಕ್ಕೆ ಕುಡಿಸಲಿ?) ಇದನ್ನು ಹೇಳಿ, ಆ ಇಡೀಶ್ಲೋಕ 
ವಾವ್ರುದೆಂದು ಆ ಸ್ಪೀಯನ್ನು ಪ್ರಶ್ನಿಸಿದನು. ಆಕೆಯು ತಟ್ಟನೆ' ಆ 
ಶ್ಲೋಕ ನನ್ನು ಉಚ್ಚೆ ರಿಸಿದಳು; 
ಬರ್‌ ರಾನಣ ಜಾಇಯವು 


ದರಂ ಮುುಹಂ ಇಕ್ಕು ಶರೀರು ॥ 





ಇರ್ತಾರಾ” 58 ದಾ ಯಾ 


ಜನನೀ ವಿಚಂಭಿ ಚಿಂತವಇ 
ಕಂವಣ ಫನಿಯಾವವೂಂ ಖೀರು ॥ 


ಅರ್ಥ: ಹತ್ತು ಮುಖಗಳು ಮತ್ತು ಒಂದು ತಲೆಯಿ:ರುವ ರಾವಣ 
ಹ:ಟ್ರಿದಾಗ ಅವನ ಶಾಯಿ ಗಾಬರಿಗೊಂಡು ಹಿಗೆ: ಯೋಚಿ1 ೪೭: 
“ತಾವ ಬಾಯಿಯಿಂದ ಹಾಲು ಕುಡಿಸಲಿ?' 
ರಾಜನು ಇದನ್ನು ಕೇಳಿ, ಸಂತಸಗೊಂಡು ಅವಳಿಗೆ ಯೋಗ್ಯ 
ಬಹ.ವತಾನವಿತ್ತು ಗೌರವಿಸಿದನು; | 
0 9 ೦ ೦ 0 


ತ್ಠಿ 

ಒನ್ಮೆ ಒಬ್ಬ ಬಡ ಬ್ರಾಹ್ಮಣನು ಭೊೊಜರಾಜನನ್ಲಿಗೆ ಬಂದು ಕ್ಲೊ(್‌ 
ರೂಪದಲ್ಲಿ ಪ್ರ ತ್ನ್ನ ಸಿದ: “ನನ್ನ ತಾಯಿಗೆ ನನ್ನೂ ಡನಿಾಗಿಲಿ, ನನ್ನ ಕೆಡಃ 
ಯೊಡನಾಗಲಿ “ತ ೈಹ್ತಿಯಿಲ್ಲ... ನನ್ನ ಪತ್ನಿಗೂ ಅಂತೆಯೇ, . ಅವಳ: 
ನನ್ನನ್ನೂ ನನ್ನ ನಾತೆಯನ್ನೂ ಭೆ ಉರಿದಂಬೀಳುತ್ತಾಕೆ. ನಾನ. 
ಅಷ್ಟೆ. ನನ್ನ ಪತ್ನಿ ಮತ್ತು ತಾಯಿ ಇಬ್ಬರೂ ನನಗೆ ಸರಿಬೀಳುವುದ್ದಿ. 
ನಮ್ಮಲ್ಲಿ ಯಾರು ತಪ್ಪುವತಾಡುತ್ತಿದ್ದಾರೆ!? 

ಭೋಜ೦ಾಜನು ಒಡನೆಯೇ ಅ ಬ್ರಾಹ್ಮಣನಿಗೆ ಹತ್ತುಸಾವಿ€ 
ವರಹಗಳನ್ನು ತರಿಸಿಕೊಟ್ಟು, “ಸ್ಟಾ ಮೂ, ನಿಮ್ಮ ಬಡತನವೇ ನಿಮ್ಮೆಲ್ಲ £ 
ಆಂತರಿಕ ಅತೃ ದ್ರಿಗೆ ತಾಗ ಇನ್ನು ಫಿಮ್ಮಲ್ಲಿ ಜಗಳವಾಗ 
ಲಾರದು? ಸ ಹೇಳಿ, ಅವನನ್ನು ಕಳ.ಹಿಸಿಕೊಟ್ಟನ. 


೦ ೦ ೦ ೦ 0 


ಲ 
ಜೋಜರಾಜನು ಅದೇ ತಾನೇ ಬೇಬೆಯಿ:ಂದ ಹಂತಿರ:ಗುತ್ತಿದ್ದ ನು. 
ಅವನು ಕುಳಿತಿದ್ದ ಕುದ:ಕೆಯು ಹೊಳವೊಂದರ ಪಕ್ಕ ದಿಂದ ಹಾಡು 
ಹೋಗುತ್ತಿತ್ತು. ಆಗ ರಾಜನಿಗೆ ಒಂದು ದೃಶ ವ ಕಂಡಿತಾ. ಅದೇನೆಂಬ 
ಳೊಯನ್ಹಿ “ವವಗಿದ ಹೊಲದಲ್ಲಿ ಭತ್ತವನ್ನು ಗ್‌ ಕುತ್ತಾ ಒಬ್ಬ ವ್ಯಕ್ತಿಯ: 
ಸುಳಿಯುತ್ತಿದ್ದನು. 


ಗ್ಗ ಡೆ 


೨ 


ಹಾ ಡ್‌ 


೫! ಭೋಜರಾಜನು “ತನ್ನ ಹೊಟ್ಟಿ ಯ ನ್ನ್ನ ತ: ಜರ್‌ 
ಮನುಷ್ಯ ನಿಂದೇನು ಲಾಭ?* ಎಂದು ಕೇಳಿದ, ಡಿ 

ಆನ ತ್ತ್ರಿಯು ಈ ವತಾಶನ್ನು ಕೇಳಿ ಹೀಗೆ ಉಶ್ತ ರಿಸಿದ: “ದೇವರು 
ಸಕಲ ಸಂಪದವನ್ನು ಕೊಟ್ಟಿದ್ದರೂ, ಒಬ್ಬ ನು ಇನ್ಕೊಬ ಬ್ಬರಿಗೆ ದಾನವನ್ನು 
ಕೊಡುವುದಿಲ್ಲವೆಂದರೆ ಚ ಜನರಿಂದೆ!ನು ಅಭ? ಲ 

ರಾಜನು - ತುಸು ಧೃನಿಯೆತ್ತ ರಿಸಿ ನುಡಿದ; ,“ಎಲೌ ಭೂರೇವಿ, 
ಭಿಕ್ಸಿ ಬೇಡಿ ದಿನಗಳೆಯುವವರಿಗೆ ಸೀನು ಜನ್ಮ ಗೊಡಬೇಡ. ಅವರು 
ನಿನ ಹಾಗ ಸ 

ವ್ಯಕ್ತಿ ಯುಂ ತಟನೆ ನೆ “ಭೂವರಾತೆ, ಬಡವರ ಕಡೆಗೆ ತಿರ: ಗಿನ 

ಗ ಜಿಪೂರಿಗೆ ಏಕೆ ಜನ್ಮ ನೀಡುವೆ? ಅವರು ನಿನಗೆ ಹೊರೆಯಕಾಗು 
ವರು? ಎಂದು ಉತ್ತ ರಿಸಿದನೆು, ; ತ್ರ 

ರಾಜನು ಕೂಡಲೇ ಕುಡುಕೆಯಿ: ಂದಿಳಿದರ ಆ ವೃ ತ ಯಿ ಭ್ಯಾಕಾಏ್ಟ 
ವಿಚಾರಿಸಿದನು. ಅವನೊಬ್ಬ ಕವಿಯೆ:ಂದು. ತಿಳಿದು ಲ ಕವಿಕುಲ್ಲ 
ಖಗಸಂಚಯಕ್ಕೆ ವತಾಮರವ್ಳಾಗಿದ್ದ ಭೋಜಣಜನು ಬಳಿಕ ಆ ಕವಿಗೆ 
ಅಶ್ರಯ ನೀಡಿದನೆಂದು. ಬೇಕೆ ಹೇಳೆಬೇಕಾಗಿಲ್ಲವಷ್ಟೆ! ಕ 

0 0 9 0೦ ೦ 


ಆತೆ 


೫ 1 

ಒಂದು ದಿನ ಭೋಜರಾಜನ ಒಡ್ಡೋಲಗಕ್ಕೆ 'ಭಿಕ್ಸಾಕಪಾಲವನ್ನು 
ಕೈಯಲ್ಲಿ ಹಿಡಿದುಕೊಂಡು ಹೆಚ್ಚುಕಡಿಫೆ' ನಗ್ನ ನಸ್ಥೆಯಲ್ಲಿದ್ದ ಭಿಕ್ಸುಕ 
ನೋರ್ವನು ಪ್ರವೇಶಿಸಿದನು. ನೆರೆದ ಜನರು ಅತನನ್ನು ನೋಡಿ ಗತ 
ಗಹಿಸಿ ನಗಲಾರಂಭಿಸಿದರು! ಅತನನ್ನು ನೋಡಿ ತ 
ವನಗುಳ್ಳ್ಗ ಕ್ಳು ; “ನೀನೆಲ್ಲಿಂದ, ಬರುತ್ತ ರುವ? ಎಂದು ಪ್ರ ಶ್ಪ್ನ ಹದನ 

ಕ್ಕ ಲಾಸದಿಂದ. ಎಂದನು ಆ ಭಿಕ್ಸು, ಕ| 

ರಾಜನು ಕೇಳಿದನು: “ಹೇಳು, ಸರಪ:ಪೂಜ್ಯ ನರವೆ: ಶ್ವ ಕನು 
ಸುಖದಿಂದಿರುವನೇ?? . | ನ 

ಭಿಕ್ಸುಕನು ನುಡಿದ; “ಈ ಪ್ರಶ್ನೆಗೆ ಅರ್ಥವಿನ್ಲಿ. ಏಕೆಂದಕೆ ಅವ 
ನೆಂದಡೋ ಇಲ್ಲವಾಗಿದ್ದಾನೆ.* 


ಇ -21 


ತಾ 
(ಜಾಪಾಡೂ ಗ 


ಜ್‌ 
ತೆ. ಮಾತನ್ನು ಕೇಳಿ ಸಭಿಕರು ಒಬ್ಬರ ಮಃ ಖನನ್ನೊ! ಬ್ಪ್ಬರು ನೋತ 
ತೊಡಗಿದರು. ಶಿವೋಪಾಸಕನಾದ ಭೋಜರಾ ಜನು ಈ ಮಾತಿನಿಂದ 
ಸಿಟ್ಟು ಸ್ವಿಗೊಳ್ಳುವನೆಂದು ಅವರು ಭಾವಿಸಿದ್ದ ರು. .ಆದರೆ ಭೋಜಂಜನು 
ತುಸುವಾದರೂ ಕೋಪವನ್ನು. ಪ್ರದರ್ಶಿಸದ, ಆಶಿವವು ಇಲ್ಲವಾಗಿದ್ದಾ ನೆ 
ಯೇ? ನಮ ಗೆ ತಿಳಿಯಲೇ ಇಲ್ಲ? 'ಎಂದ್ಯು ಉದ್ಗರಿಸಿದನು. 
“ಸಾವಿರಾರು ನರ್ಷಗಳ ಹಿಂದೆಯೇ ಅವವ ನಶ್ಶ ರವಾಗಲು ಆರಂ 
ಭಿಸಿದ್ದ ನು. ಈಗಂತೂ ಪೂರ್ತಿ ನಶ್ವ ರನಾಗಿದ್ದಾ ನೆ. | 
“ಹೇಗೆ?? ಭೋಜರಾಜನ: ಉದ (ಗದಿಂದ ಪ್ರ ಶ ಸಿದನು. 

ಜ್ನ ಭಿಕ್ಷು ಕನು ಉತ್ರ ರಿಸಿದನು; ಅಷ ಹಾರಾಜಾ ಹರ-ಹರಕೆಂದರೆ 
ಒಬ್ಬರೇ. ಸಾ ಶಿವನ ಅರ್ಥ ಅಂಶವನ್ನು ಹೃರಿಯು ಕ್ರಮಿಸಿ 
ಕೊಂಡನು, *ಲರ್ಥನಾರೀಶ್ವಲ'ನೆಂದ್ಗು ಅವನು -ಫ ಪ್ರಖ್ಯಾತನಾಗಿದ್ದಾ ನೆ 
ಅದರಿಂದ ಅವನ ಉಳಿಡರ್ಧ ಭಾಗವು ಪಾರ್ವತಿಯದಾಯಿತ್ತು ಚಂದ್ರ 
ನನ್ನು ಅಕಾಶವು ತೆಗೆದುಕೊಂಡಿತು, ಮಾಃಶೆ। ಸನನ್ನು, -2ಾತಾಳವು 
ಸಡೆಯಿತು. ಗಂಗೆ ಭೂಮಿಗಿಳಿದಳು., ಶಿವನ ಗ್ಗು ರಾದ ದಾನ 
ಶಿ(ಲಕೆ, ವೀರತ್ರೆ ಮತ್ತು ಔದಾರ್ಯಗಳು ತಮ್ಮ ಪಾಲಿಗೆ, ಬಂದುವು. 
ಕೊನೆಯದಾಗಿ ಉಳಿದ ಅತನ ಭೀ ಟನಾವೃತ್ತಿ ನನಗೆ ದೊರೆಯಿತು,? | 
ಎ... .ಈ ಸ್ವಾರಸ್ಯ ವನ್ನು ಕೇಳಿ ಭೋಜರಾಜನ, ಸಂತೋಷಗೊಂಡ. ಆ 
೮ ಭಿಕ್ಸ ನಿಗೆ. "ತಕ್ಕಷ್ಟು ಧನವನ್ನು ಕೊಟ್ಟು, ಮರ್ಯಾದಿಯಾಗಿ 
ಬಾಳಿಂದು. ಕಳುಹಿಸಿದನು. 

0 2 ೦ 0 0೦ 


1 
ಗಾ 


ಹಚ 


ಹ 
ಗುಜರಾಥದ ರಾಜಧೂತೆಕೊಬ್ಬ ನು ಭೋಜರಾಜನ | ನಕ್ಕ 
ಬಂದನು. ಅವನು ಬುದ್ಧಿ ವಂತನಾಗಿದ್ದ ಗ ಕ:ರೂಸಿಯತಾಗಿದ್ದ. ಅನಕನ್ನು 
ಶಂಡು ಭೋಜರಾಜನಿಗೆ ನಗುಬಂತು. , ಹಾಸ್ಯಪ್ರವೃತ್ತಿ ಯಪನನಾದ 
ರಾಜನು ಅವನನ್ನು ಪ್ರಶ್ನಿ ಸಿದ: “ನಿಮ್ಮಂತಹ ಇನ್ನ ಸ್ಭು ಮಂದಿ ರಾಜ 
ಡೂತರು ಫಿಮ್ಮರಸತಿ ಆಸಾ ಫನದಲ್ಲಿರುವರು?? 


ಭಾ, ಇಡೆ ಗ್‌ 


ತೇಪೆ ದೂತನ: ಚತ: ರನಾಗಿದ್ದು ದರಿಂದ ಒಡನೆಯೇ, “ಮಹಾರಾಜ್ಞಾ 
ಸ ಮಹಾರಾಜರ ಬಳಿ ಉತ್ತ ಮೈ ಮಧ್ಯಮ ಮತ್ತು ಅಧಮ ಎಂಬ 
ವ ಬಗೆಯ ದೂತರಿದ್ದಾರೆ. ರಾಜನತ್ನು ಹೊಂದಿಕೊಂಡು ದೂತ 
ನನ್ನು ಕಳ: ಹಿಸಲಾಗುತ್ತದೆ. ಆದುದರಿಂದ ತಮ್ಮುಯೋಗ್ಯ ತೆಯ ಅನು 
ಸಾರ" ನನ್ನ ಗುಣನೆಂಬುದನ್ನು ತಿಳಿಯಿರಿ, ತಾವು ತಮ್ಮನ್ನು ಹೇಗೆ 
ಜ್‌ ಅಂತೇ ನಿನೆಂಯು ಭಾವಿ%ರಿ” ಎಂದು. 
ಈ ಉತ್ತರವನ್ನು ಕೇಳಿ ಭೋಜರಾಜನು ಸಂತಸನಟ್ಟು ಆತನ 
ಬುದ್ಧಿಮತ್ತೆಯನ್ನು ಪ್ರಶಂಸಿಸಿದನು. 
ಗ 0 0೦ 9 
ವ 
ಜೋಜರಾಜನು ಒಂದು ಸುಂದರನಾದ ಗಿಳಿಸುನ್ನು ಸಾಕಿದ್ದನು. 
ಅದಕ್ಕೆ "ಒಂದು ವಸ್ತು ಒಳೆ ಧಯದಲ್ಲ' ಎಂಬ ವತಾಶನ ನ್ನ್ನು ಕಲಿಸಿದ್ದ ನು. 
ಚೆ ಸ ದಿನ ರಜನ ಅದನ್ನು ತೆಗೆದುಕೊಂಡು ಸಭೆಗೆ ಹೋಡನು. 
ರಾಜನು ಸಂಜ್ಞೆ ಮಾಹಿತಿತೆಡ ನೆ ಜಿಂ: ಅ ಗಿಳಿಯು ಪುನಃ ಪ್ರನಃ “ಒಂದು 
ವಸ್ತು ಒಳ್ಳೆ ಕಿ ಯದಲ್ಲ' ಎಂದು ಹೇಳತೊಡಗಿಕು, ಅ ಸಭೆಯಲ್ಲಿ ಮಹಾ 
3೫0 ನಿದ್ವಾಂಸರಿದ್ಯ ರೂ ಒಬ್ಬರೂ ಆ ಪ್ರಕ್ನೆ ಗೆ ಉಸಿರೆತ್ತ ದೆ ಕುಳಿತಿದ್ದ ರು. 
ಭೋಜರಾಜನ “ಈ ಗಿಳಿ ಏನು ಹೇಳುತ್ತಿದೆ? ಅದರ ವಾತಿಗೆ 
ನೀನೇಕೆ ಉತ್ತರಕೊಡುವುದಿಲ್ಲ?” ಎಂದು ಪ್ರಶ್ನಿಸಿದನು, 
ವಿದ್ವಾಂಸರು ಬೇಕೆ ಬೇಕೆ ಸವಕಾಧಾನ ನೀಡಿದರು... ಆದರೆ ರಾಜ 
ನಿಗೆ ಅವ್ಹಗಳಲ್ಲಿ ಒಂದೂ ಹಿಡಿಸಲಿಲ್ಲ. ಅವನನು ತನ್ನ ವಿದ್ವಾಂಸರ 
ಆಸವ`ರ್ಥತೆ ಸುಮ್ನ ಕಂಡು ಕೋಪಗೊಂಡ್ಕು “ನೀವು ಇಷ್ಟು ಕೈಲಾಗ 
ದನಕೇ? ಇನ್ನು ಒಂದು ತಿಂಗಳೊಳಗಾಗಿ ನೀವು ಈ ಪ್ರ ಶ್ನೆಗೆ ಯೋಗ್ಯ ವಾಡ 
ಸಮಾಧಾನವನ್ನು ತರದಿದ್ದರೆ ನೆ ಬಲ್ಲ ರನ್ನೂ ನನ್ನ ಆಸ್ಥಾ ನದಿಂವ ಚ 
ಗಟ್ಟುವೆ” ಎಂದು ಅಬ್ಬರಿಸಿಡನು, 
ಅಂದಿನ ಸಭೆಹನಿ ವುಕ್ತಾಯಗೊಂಡಿತು. ಪಂಡಿತರು ಜೋಲು 
ನೋರಿಹಾಕಿಕೊಂಡು ರಾಜಭವನದಿಂದ ಹೊರಜೀಳತೊಡಗಿದರು. 
ಆ ನಿದ್ವಾಂಸರ ನಡುವೆ. "ವರರಃಚಿ' ಎಂಬ ಹೆಸರಿನ ಶ್ರೇಷ್ಟ 
ನಿದ್ವಾಂಸನೊಬ್ಬನಿದ್ದನು, ತನ್ನ ನೌಕರಿಯ ಕಳೆದುಹೋಗುವುದೆಂಬ 


ಇತ್‌ | ಹ 
` 
ತ 


ಆಣ ಛೆ 


ಭಯದಿಂದ ಅವನು ತಳನುಳಿಸಿದೆನು, ಅವನು ಕಳವಳದಿಂದ ತನ್ನ 
ಮನೆಯ ದಾರಿಯಲ್ಲಿ ಸಾಗುತ್ತಿರಲು ಅತನಿಗೆ ದನ ಮೇಯಿಸುವವ 
ನೊಬ್ಬನು 3'ಕ್ಕಿದನ್ನು, ಅವನು ಸ ಚಿಂತೆಯನ್ನು ಗ್ರಹಿಸಿ, 
ಹೊಡನೆ ಎಲ್ಲನನ್ನೂ ಕೇಳಿ ತಿಳಿದುಕೊಂಡು, *ಸ್ಪಾವೂ, ವ:ಹಾರಾಜರ 
ಪ್ರಶ್ನೆಗೆ ನಾನು ಉತ್ತರಕೊಡುಜೆನು. ಹವ ಅದಕ್ಕಾಗಿ ನನಗೆ ತುಸು 
ಸಹಾಯಮಾಡಬೇಕು, ಅದೇನೆಂದರೆ ತಾವು ನನ್ನ ಚಪ್ಪಲಿಗಳನ್ನು 
ತಲೆಯಲ್ಲಿ ಹೊತು ಕೊಂಡು ಮಹಾರಾಜನ ಆಸ್ಥಾನಕ್ಕೆ ನನ್ಕೊಂದಿಗೆ 
ಬರಬೇಕು?” ಎಂದನು... ಕೆಲಸದ ಮೇಲೆ ತೀರಾ ಅಶೆಯಿದ್ದು ದರಿಂದ 
ವರರುಚಿಯು ಅದಕ್ಕೊಪ್ಪಿಕೊಂಡನು, ಲ 
ಇಬ್ಬರೂ ಭೊೋಜರಾಜನನ್ನು ಸಂದರ್ಶಿಸಿದರು. ತಲೆಯ ಮೇಲೆ 
ಗೋವಳನ ಪಾದರಕ್ಷೆಗಳನ್ನು : ಹೊತ್ತಿದ್ದ ವರರುಚಿಯು ಭೊ(ಜರಾಜ 
ನೊಡನೆ, “ಮಹಾರಾಜಾ ನನ್ನ ಪ€ವಾಗಿ ಈತನು ತಮ್ಮ ಪ್ರಶ್ನೆಗುತ್ತರ 


| ಕೊಡುವನು?” ಎಂದನು, ಭೋಜರಾಜನು ಒಲ್ಲೆ ಸೆನ್ಸ ಲಿಲ್ಲ. 


ಕೂಡಲೇ ಗೊೋರಕ್ಷಕನು ಹೇಳಿದನು. “ಮಹಾರಾಜಾ, ಪ್ರಪಂಚ 
ದಲ್ಲಿ ಒಂದು ವಸ್ತು ಒಳ್ಳೆ ಯದಲ್ಲ. ಅದಾವುದೆಂದಕೆ ದುರಾಶೆ, . ದುರಾ 
ಶೆಯೇ ಮಾನವನನ್ನು ಎಂಥಾ ಕಾರ್ಯಕ್ಕೂ ಪ್ರೇರೇನಿಸುವುದು. ಉದಾ 
ಹರಣೆಗಾಗಿ ತಮ್ಮ ಆಸ್ಸಾ ನದ ಶ್ರೇಷ್ಠ ಬ್‌ಃ ವರರುಚಿಯವರು 
ಕೀಳುದರ್ಜೆಯ ನನ್ನ ಥೆ. ಗೊಲ್ಲನ "ಚಪ್ಪ ಲಿಗಳನ್ನು ತಲೆಯ ಮೇಲೆ 
ಹೊತ್ತುಕೊಂಡುದು ಅ ನೀಚಕಾರ್ಯ? ಿಲ್ಲವೇ ಮುಹಾಸ್ರಭೂ?? 
_' ಭೋಜರಾಜನಿಗೆ ಈ ಉತ್ತ ದಿಂದ ತೃಪ್ತಿಯಾಯಿತು. ಗೋವಳ 
ಫಿಗೆ ಬಹೆುವತಾನವೂ ಸಿಕ್ಕಿತು. 
೦ ೦ ೦ ೦ 
೮ 
ಒಂದು ಸಂದರ್ಭದಲ್ಲಿ ಭೋಜಂಾಜಮ “ನಮ್ಮ ಸಭೆಯಲ್ಲಿರುವ 
ವಿನ್ಕಾಂಸರು ಗುಜರಾಥದ ಪ್ರಭು ಭೀವ? ದೀವನ ಆಸ್ಥಾನ ವಿದ್ವಾಂಸರಿ 
ತೂ ಶ್ರೇ ಸ್ಕ ರು ಗ! ಹೇಳಿದನು. ಇದನ್ನು ಪಕ್ಕ ದನ್ಸಿದ್ದ 
ಗುಜಂಾಥದ ವೋಸಿತನ ಕೇಳಿ ಕೂಡಲೆ ಹೇಳಿದ; “ನುಹಾಶ್ರ ಭೂ, 


ಶಾವು ತಪ್ಪ ಅಭಿಪ್ರಾಯವನ್ನು ಹೊಂದಿ! ರಿ. ನಿಮ್ಮ ಪಂಡಿಶರಿ 
ಗಿಂತಲೂ ಕಟ್ಟೆ ಗುಜರಾಥಜಿ ಗೋವಳರ 'ಚ್ಛು ಬುದ್ಧಿ ಶಾಲಿಗಳಾಗಿ 
ದ್ದಾರೆ. ನಮ್ಮ ರಾಜನ ಆಸ್ಥಾನದ ನರ್ತಕಿಯರು ಕೂಡಾ ಪ್ರತ್ಯುತ್ತನ 
ಮತಿಗಳಾಗಿದ್ದಾ ಕೆ? 

“ಹಾಗಿದ್ದರೆ ಅವರನ್ನು ಪರೀಕ್ಷಿಸಜೇಕಾಗಿದಿ, ಬೇಗನೇ ಬರವಖಾಡು,* 
ಎಂದು ಭೋಜರಾಜನು ಅಜ್ಜಾ ಏಿಸಿದ. 

ರಾಜದೂತನು ಗೆಜರಾಥದ ಓಡೆಯ ಭೀಮಜೀೇನನಿಗೆ ವಿಲ್ಲಾ 
ವಿನಯುಗಳನ್ನು ತಿಳಿಸಿದ್ದು. ಕೂಡಲೇ ಭೀಮೆದೇವನು ತನ್ನ ಅಸ್ಥಾನಡೆ 
ಬುದ್ದಿ 0ಕ್ಕೆ ಸಂಡಿತನೊಬ್ಬನನ್ನು ದನ ನೇಯಿಸುವವೆಕೆ ಕೂಪದಲ್ಲಿ 
ಚತುರೆ ನರ್ತಕಿಯೋರ್ವಳ ಸಹಿ ಭೋಜರಾಜನ ಆಸ್ಥಾನಕ್ಕೆ ಕಳು 
ಹಸಿದನು. 

ಅವರಿಬ್ಬ ರೂ ಭೋಜರಾಜನ ಆಸ್ಥಾ ನವನ್ನು ತಲಸಿಜರು. ರಾಜನ 
ನೊದಲು ದತ ನೇಯಿಸುವವನೊಡನೆ? “ಹೇಳು, ನನ್ನ ಕುತ್ತಿಗೆಯಲ್ಲಿ 
ಈ ಹಾರವೇಕೆ ಇದೆ?” ಎಂದು ಕೇಳಿದನು. 


ಆ ಕೂಡಲೇ ಅವನು ಉತ್ತರಿಸಿದರು: “ಮಹಾರಾಜಾ, ತಮ್ಮ | 


ಕೃೈದಯದಲ್ಲಿ ಲಕ್ಷ್ಮಿ ನೆಲಸಿದ್ದಾಳೆ. ತಮ್ಮ ಮುಖದಲ್ಲಿ ಸರಸ್ವತಿಯು 
ಇದ್ದಾಳೆ. ಅವರಿಬ್ಬರ ನಡುವೆ ಕಲಹವು 'ಬಾಟಾಗಳಾಳಿ ಕಪು ಈ 
ಕಂಠಹಾರವನ್ನು ತಡೆಯಾಗಿ ಮಾಡಿದ್ದಿ ರಿ? 


ಭೋಜರಾಜನು ಪ್ರಸನ್ನನಾಗಿ “ವನಿಗಿ ಬಹುಮಾನವಕ್ಸಿ ತ್ತು 
ಬಳಿಕ ನರ್ಶಕಿಯನ್ನು ಗ್‌ ಹೇಳಿದನು... ಅಕೆಯು ರ್ನಾಸ 
ಲಾರಂಭಿಸಿದಳು. ನರ್ತನದ ನಡುವೆ ರಾಜನು ಅವಳನ್ನು ಫಕ್ಕನೆ 
ಪ್ರಶ್ನಿಸಿದನು: “ಏನು ವತಾಡುತ್ತಿನೆ?”,..ಆಕೆಯು ಕೂಡಲೇ “ಕೇಳುತ್ತಿವೆ? 
ಎಂದುತ್ತರಿಸಿದಳು. ಕೂಡಲೇ ಭೋಜರಾಜನು ಆಕೆಗೆ ಮೂರು ಲಕ್ಷ್ಮ 
ವರಹಗಳನ್ನು ಕೊಡುವಂತೆ ಕೋಶಾಧಿಕಾರಿಗೆ ಆಜ್ಞಾ, ನಿಸಿದನು. 
ಭೋಜಂಾಜನ ಆಸ್ಥಾ ನದ ಪಂಡಿತರಿಗೆ ಟಕ ಾ ಈ 
ಪ್ರಶ್ನೋತ್ತರಗಳು ಅರ್ಥವಾಗಲಿಲ್ಲ. ಎಂತಲೇ ಅವರು ಭೋಜರಾಜ 
ನೊಡನೆ ಆ ಕುರಿತು ಪ್ರಶ್ನಿಸಿದರು, ರಾಜನು ಹೇಳಿದನು; “ಇವಳು 


ಸ ಸಹ 


ನರ್ತಿಸುತ್ತಿದ್ದಾಗ ಇನಳ ಕಮಲನೆಯನಗಳು ಶುದಿಕಿವಿಗಳ ತನಕ ವಿಸ್ತರಿ 
ಸುತಿ ತ್ರಿದ್ದುವು. ಇದನ್ನು ಗಮನಿಸಿ ನಾನು "ನಿನ್ನ ಕಣ್ಣುಗಳು ನನು 
ಮಾಡುತ್ತಿವೆ?' ಎಂಬ ಅರ್ಥದಲ್ಲಿ "ಏನು ವತಾಡುತ್ತಿ ಫೆ? ಎಂದು ಪ್ರಶ್ನಿಸಿ 
ದೆನು, ”ಅವಳು ಅದಕ್ಕೆ ಏನು ಉತ್ತರ ಕೊಟ್ಟ ಕೋ ಅವಳನ್ನೇ. ಕೇಳ 
ಕಿಳಿಯಿ:ರಿ* ಎಂದನು. 

ವಿದ್ವಾಂಸರು ಅನಳನ್ನ್ನು ಕೇಳಿದಾಗ ಅವಳು ನುಡಿದಳು; “ಮಹಾ 
ರಾಜರ ಪ್ರಶ್ನೆಗೆ ನಾನು "ಕೇಳುತ್ತಿವೆ' ಎಂದಷ್ಟೆ ಉತ್ತರಕೊಟ್ಟಿದೆ. ಅಂದರೆ 
ನನ್ನ ಕಣ್ಣು ಗಳು ,ಕಿವಿಯ ವಕೆಗೂ ವಿಸ್ತರಿಸಿ "ನೀವು ಯಾವ ರಾಜನ 
ಯಶಸ್ಸ ನ್ನ ಕೇಳಿದ್ದೀರೋ ಅದೇ ರಾಜನನ್ನು ಶಾನೇ ನಾವು ಕಾಣುತ್ತಿರು 
ಪುದು ಕ ಕಿನಿಗಳೊಡನೆ ಪ್ರಶ್ನಿ ಸಿಡುವೆ. ಅದಕ್ಕೆ ನನ್ನ ಕಿವಿಗಳು 
“ಫೀವು ಯಾರನ್ನು ನೋಡುತ್ತಿದ್ದೀರೋ, ನಾವು ಜಸತ ಯಶಸ್ಸನ್ನು 
ಕೇಳಿದ್ದೇನೆಯೋ ತ ಈ ಭೊೋಜರಾಜನು* ಎಂದುತ್ತರಿಸಿದುವು. 
ಕಣ್ಣು ಗಳೂ ಕಿನಿಗಳೊಡನೆ ಪ್ರತೆ ಸೈಯನ್ನ "ಕೆಳುತ್ತಿ ದ್ದುವು' ಎಂಬುದಾಗಿ 
ಉತ್ತರಿಸಿದೆ? ಎಂದಳು. 

ಇದನ್ನು ಕೇಳಿ ಇಡೀ! ಸಭೆಯು ಅಶ್ಚರ್ಯಪಟ್ಟತು, 


9 ೦ ೦ ೦ 


೯ 


ಒನ್ಮೊ ಒಬ್ಬ ಕುಂಬಾರಗಿತ್ರಿಯು ಭೋಜರಾಜನ ದರ್ಶನನಜಿದಳು. 
ರಾಜ ಅವಳನ್ನು ವಿಚಾರಿಸಿದಾಗ ಅಕೆ ಹೇಳಿದಳು; “ನನ್ಸ ಯಜವತಾನರು 
ಪಾಕ್ರೆ ಗಳನ್ನು ಮಾಡುತ್ತಾರೆ, ಅದಕ್ಕೋಸ್ಕರ ಅವರು ಮಣ್ಣು ಅಗೆಯು 
ತ್ರಿ ದ್ದಾ ಗ ಅವರಿಗೆ ರತ್ನ ಗಳಿಂದ ತುಂಬಿದ ಕೊಡವ ಸಿಕ್ಕಿ ತು. 
ಕಂಡನು ನಮ್ಮ ಮನೆಯಲ್ಲೇ ಇದೆ, ಯಾವುದಕ್ಕೂ ತವ್ಮ ಅಕ್ಪ ಣೆ 
ಯನ್ನು ತೊಡ ಬರಲು ನನ್ನನ್ನು ಕಳುಹಿಸಿದ್ದ ರೈ? 

ಅವರ ಪ್ರಾ ಮಾಣಿಕತ್ತ ವನ್ನು ಕಂಡು ೫ ಬಹಳ ಸಂತೋಷ 
ವಾಯಿತು. ಇ ತಭಿಸಿತಸ್ಟಾ ಆ ಕೊಡವನ್ನು ಆರಮನೆಗೆ ತರಬೇಕೆಂದು 
ಅಚ್ಚಾ ನಿಸಿದನು. ಕುಂಬಾರಗಿತ್ತಿಯು ಮರಳಿದಳು. 


ಗ ಜ್‌ 


ತುಸುಹೊತ್ತಿನಲ್ಲಿಯೇ ಕುಂಬಾರನು ಕೊಡಸಮೆ(ಶ ಜಭೋಜರಾಜನೆ 
ಸನ್ನಿಧಿಗೆ ಹಾ ಜರಾದನು, ರಾಜನು ಕೊಡದ ಬಾಯಿ:ರ್ಯನ್ನಿ ತೆಗೆದು 
ಅದರಲ್ಲಿ ವಿ ನುಗುತ್ತಿ ರುವ ರತ್ನ ಗಳನ್ನು ಕಂಡನು, 

“ಇವುಗಳೇನಂದು ನಿನ್ನ, ಅಭಿಪ್ರಾಯ: ?? ಭೊ(ಜನು ಕುಂಬಾರ 
ನನ್ನು ಪ್ರಶ್ನಿಸಿದನು. ಸನ ಟು, ಇಣ್ಣವುಗಳು ಆಕಾಶದ ನಕ್ಷತ್ರಗೆ 
ಳೆಂದು ನನ್ನ ಅಭಿಪ್ರಾಯ ಮಹಾಪ್ರಜಭೋ? ಎಂದು ಚತುರತೆಯಿಂದಲೇ 
ಉತ್ತ ರಿಸಿದನ, 

“ನಕ್ಸತ್ರಗಳೇ? ಅವು ಭೂಮಿಗೆ ಏಕೆ ಬಂದುವು?” ರಾಜನು ನಕ್ಕು 
ಪ್ರ ಶ್ರ ಸಿದನು, 

ಕುಂಬಾರನೆಂದನು: “ಮಹಾರಾಜ್ಕಾ ಅಕಾಶದ,"ಚಂದ್ರ'ನು ಭೂತಿ 
ಯಲ್ಲಿದ್ದಾ ನೆಂದ ಬಳಿಕ ನಕ್ಷತ್ರ ಗಳೇಕ ಅಲ್ಲಿರಬೇಕು?” 

ಜ್ಲೋಜಂಜನನ್ನೇ "ಚಂದ್ರ'ನೆಂದು ಅವನು ಅವ್ಯಕ್ತ ರೀತಿಯನ್ಲ 
ಸೂಚಿಸಿದ್ದ. ಇದನ್ನು ಅಂತ ಭೋಜರಾಜನು ಸಂತಸಸಟ್ಟನು, 
ಪ್ರಾನಾಣಿಕನೂ ಬುದ್ಧಿ ಶಾಲಿಯೂ ಆದ ಅಆ ಕುಂಬಾರನಿಗೇ ಆ ರತ್ಟ್ಪ ಈ 
ತುಂಬಿದ ಕೊಡನನ್ನಿತ್ತು ಕಳುಹಿಸಿದನು. 

0 0 0 0 ಕ 
೧೦ 

ಒಮ್ಮೆ ಭೋಜರಾಜನು ಒಬ್ಬ ಸಾವಕಾನ್ಯ ಮನುಸ್ಯನ ಉಡುಪನ್ನು 
ಕೊಟ್ಟು ನಗರಸಂಚ:ರವನ್ನುು ಮಾಡುತ್ತಿದ್ದನು. ಅಗ ಅವನಿಗೆದುರಗಿ 
ಚರ್ಮದ ಕಮಂಡಲವನ್ನು ಹಿಡಿದ ಸಾಧ ವೊಬ್ಬನು ಬಂದನು, 

ಜೊೋಜರಾಜನು ಆತನನ್ನು ತಡೆದು, “ನೀನು ಬ್ರಾಹ್ಮಣನಲ್ಲವೇ?? ' 
ಎಂದು ಪ್ರಶ್ನಿಸಿದನು. ಅವನನು ಹೌದೆಂದನು. ಕೂಡಲೇ ಭೋಜ 
ರಾಜನು “ನಿನಗೆ ಚರ್ಮದ ಕನಂಡಲುವನ್ನು ಹಿಡಿಯಲು ನಾಚಿಗೆ: 
ಯಾಗುವುದಿಲ್ಲವೇ?'' ಎಂದು ಪ್ರಶ್ನಿಸಿದನು. ಬಡ 

ಆ ಸಾಧಾುವು ರಾಜನನ್ನೇ ಕೇಳಿದ; “ಮತ್ತಾವುದರ ಕಮಂಡಲ 
ನನ್ನು ಹಿಡಿಯಲಿ?'' 

“ಕಬ್ಬಿಣ ಅಥವಾ ತಾಮ್ರದ್ದು” ಭೋಜರಾಜನೆಂದನು, 





ಇ 


ಜಾರ ತಕಲೈ ಗ ಯಾ 







ಆತಿ ಸನ್ಶಾ ಸಿಯು ಒಡನೆಯೇ, “ನಿನಗೆ ತಲೆ ಕೆಟ್ಟಿದೆಯೇ? ಭೋ 
ರಾಜನ ರಾಜ ದಲ್ಲಿ ಕಬ್ಬಿಣ ಮತ್ತು ತಾಮ್ರವು ಈಗ ಸಿಕ ಲಾರದು 
ಎಂದು ಹೇಳಿತು. ಏ 

ಇಯತಾಕೆ ಸಿಗಲಾರದು.'' ಎಂದು ಕೇಳಿದನು ಭೋಜರಾಜ, 

ಆ ತ ಸಸ್ತಿಯ: ಬು ಉತ್ತ ರಿಸಿದನು. “ಮಹಾರಾಜನು ಶತ್ರ)್ರಗ 
ಬಂಧಿಕುವುನಕ್ಕುಗಿ ಸಂಕೆಸೋಲೆಗಳನು, ವತಾಡಿಸಿದನು. ದಾವ್ಮತೊಡುವು 
ದಕಾಗಿ ನುತ ಗಳನ್ನು ಮಾಡಿಸಿದನು. ಹೀಗಾಗಿ ಕಬ್ಬಿ ಣ ಶಾಮ್ರ 
ಗಳು ಈಗ ದಜ ಆದುದರಿಂದ ನಾನು ಒರ ಕವಮುಂ 
ಡಲುವನ್ನು ಹಡಿಯ ಬೇಕಾಗಿದೆ.'' 

ಆ ಚತುರನಾದ ತವಸ್ಮಿ ಯು ಭೋಜರಾಜನು ಚ ಗಂ 

ರ೯ಉಡುಿನನ್ಗಿದ್ದರೂ ಆತನನ್ನು ಗುರುತಿಸಿದ್ದ ನು, ಭೋಜರಾಜನು ಆ 

ಜಾಣ್ಮೆ ಗೆ ನೆಚ್ಚಿ, ಆಕರಿಗೆ ಬಟ ಚಿನ್ನ ಡೆ ಕಮುಂಡಲುವನ್ನು ವಾ 
ನಾಟ್ಟ ನು. 













ಶ್ರ ರ್ರ 







ಪಾಶಾ-ಸಾ (222:ಹಾಹಾದ ಸಾವಾಸ ಜಹಾಸಯಹಾ ಬ ಸಹಾ (ಇಇ ಜಣ ಾಷಣ ಡಿ ೧ಎ ಐ ಹ ಾಾರಾಗಾಕಾಾಘಾಘ)? ಪಾಟ ಲ ತ 


ಪ್ರತಿ ವಾರವೂ ಕೊಂಡುಕೊಳ್ಳಿರಿ! 


“ಓ೦ದಾಣೆ ಮಾಲೆ”ಯ ಪುಸ್ತಕಗಳು, ಪ್ರತ್ತಿ. ವಾರ ಪ್ರಕಟವಾಗಿ 
ಹೊಸ ಹೊಸ ವಿಷಯಗಳ ಮೇಲೆ ' ಪುಸಸೆಗಳು ಹೊರಡುತ್ತಿವೆ. 
4 ನೇ ಸಪ್ಟಂಬರದಿಂದ 1962 ನೇ ಫೆಬ್ರವರಿ ತಿಂಗಳ ನಕಿಗೆ 
೨9 ಪುಸ್ತ ಕೆಗಳ ಪ್ರಕಟವಾಗಿವೆ. 


3 ಅಣೆಗಳಿಗೆ "ಒಂದಾಣೆ ಮಾಲೆ'ಯು, ಹೊದಿಕೆ ಕೂಡಿ, ಒಟ್ಟು 
1750 ಪುಟಗಳನ್ನು ಕೊಟ್ಟಿ ರುತ್ತದೆ. ಇನ ಶೆ ಮೊಬಲಗಿಗೆ ಇಷ್ಟು ಪುಟ 


ಗಳನ್ನು ಬೇರೆ ಎಲ್ಲಿಯೂ ನಿಪ ಪ್ರಕಟಣೆಯೂ ಕೊಟ್ಟಿ ಲ್ಲ. 


ವಿದ್ಯಾಂ ಸರು ವತಾಶ್ರ "ಓಒಂದಾಣೆ ವಶಾಲೆ'ಗೆ ಬರೆಯುತ್ತಾರೆ ಕ್ಷ "ಅಶ್ಲೀಲ' 
ಹಾ ಅಂಶವೇ“ ಸಾ ಮಾಲೆ'ಯ ಪ್ರಕಟಣೆಗಳಲ್ಲಿರುವುದಿಲ್ಲ, 


"ಒಂದಾಣೆ ವಾಲೆ' ಪುಸ್ತಕಗಳು ಚಿಕ್ಕ ವಿದ್ಯಾ ರ್ಥಿಗಳಿಂದ ವಯೋ! 


ವೃದ್ದ ರ ವರೆಗೆ, ಪ್ರತಿಯೊಬ್ಬನಿಗೂ ಅವಕಶೃ ಇವೆ. ಇಷ್ಟು ಸುಲಭ ಬೆಲೆಯಕೆ . 


೪೧ 


ಇಷ್ಟು ಉತ್ತಮ `ಸಾಹಿತ್ಯ ಸ ವ್ರ ಸರು ಎಲ್ಲಿಯೂ ಎದ್ಪಗಿಸ. ಶ್ಪಲ್ಲ. 


| ಒಂದಾಣೆಮಾಲೆಯ ನ್ನು ಟಪ್ಭಾ ಲುದ್ವಾ ರ ತರಿಸಿಕೊಳ್ಳು ವವರು 
ಪ್ರತಿಗೆ ಒಂದಾಣೆ ಮತ್ತು ಟಪ್ಪೂ ಲು ತ ಮೂರು ಪ ತಿಗಳಿಗೆ 
ಒಂದಾಣೆಯಂತೆ ಹಣವನ್ನು `ರಾಜ ಮೂಲಕ ಕಳಿಸಿ, ತಮಗೆ 


ಬೇಕ್ವಾದ ಪುಸ್ತಕಗಳ ನಂಬ್ರಗಳನ್ನು ತಿಳಿಸತಕ್ಕದ್ದು. 


ವಾರಕೈ ಕೇವಲ ಒಂದಾಣೆ ವೃಯದಿಂದ ಒಂದು ಉತ್ಕಷ್ಟ-ಉಹ 
ಫೆ ನ 


ಯುಕ್ತ ಪುಸ್ತಕವನ್ನು ಹೊಂದುವ ಈ ಯೋಜನೆಯ ಸದುಪಯೋಗ 
ಡಾಳ್ಕ)ರಿ, 





